ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2055(2341) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಶಿಕ್ಷಣಾಧಿಕಾರಿಗಳಿಗೆ ಸ್ಥಾನಪನ್ನ ಬಡಿ ನೀಡುವ ಬಗ್ಗೆ 


(ಅ) ಶಿಕ್ಷಣ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಇಡಿ 155 ಡಿಜಿಎಂ 2017 ದಿನಾ೦ಕ: 02.02.2018 
ರಲ್ಲಿ ಶಿಕ್ಷಣ ಇಲಾಖೆಯ ಗ್ರೂ.ಪ್‌ `'ಬಿ' ವೃಂದದ ಮುಖ್ಯ ಶಿಕ್ಷಕರು ಹಾಗೂ ತತ್ಸಮಾನ ವೃಂದದ 
ಹುದ್ದೆಗಳಿಂದ ಗ್ರೂಪ್‌ 'ಎ' ವೃಂದದ ಶಿಕ್ಷಣಾಧಿಕಾರಿ /ತತೃ್ತಮಾನ ವ್ಯಂದದ ಹುದೆಗೆ, ನಿಯಮ 
32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿದ್ದ 69 ಅಧಿಕಾರಿಗಳ ಪೈಕಿ ಕೆಲವರುಗಳಿಗೆ ಮಾತ್ರ ಸ್ಥಾನಪನ್ನ 
ಬಡಿ ನೀಡಿ, ಉಳಿದವರಿಗೆ ಸುಮಾರು 3 ವರ್ಷಗಳು ಕಳೆದರೂ ಇದುವರೆವಿಗೂ ಸ್ಥಾನಪನ್ನ 
ಬಡಿ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹೌದಾದಲ್ಲಿ, ಸದರಿ ಅಧಿಸೂಚನೆಯಲವ್ಲಿರುವ ಎಷ್ಟು ಅಧಿಕಾರಿಗಳಿಗೆ ಸ್ಥಾನಪನ್ನ ಬಡ್ತಿ 
ನೀಡಲಾಗಿದೆ; (ಆದೇಶದ ಪ್ರತಿ ನೀಡುವುದು) 


(ಇ) ಇನ್ನೂ ಎಷ್ಟು ಅಧಿಕಾರಿಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಬೇಕಾಗಿರುತ್ತದೆ; ಇದುವರೆವಿಗೂ 
ಸ್ಥಾನಪನ್ನ ಬಡಿ ನೀಡದಿರಲು ಕಾರಣಗಳೇನು ; (ಅವರ ಹೆಸರುಗಳ ಸಮೇತ ಸಂಪೂರ್ಣ 
ಮಾಹಿತಿ ನೀಡುವುದು) 


(ಈ) ಯಾವ ಕಾಲಮಿತಿಯೊಳಗೆ ಇವರುಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಲಾಗುವುದು? (ಮಾಹಿತಿ 
ಒದಗಿಸುವುದು) 


